ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1773, | 
ಸದಸ್ಯರ ಹೆಸರು ಶ್ರೀ ಡಿ.ಎಸ್‌, ಅಕುಪ್‌: (ಸೈಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ 14-03-2022 
ಉತ್ತರಿಸುವ ಸಜಿ:ವರು ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
kk 
ಪ್ರಶ್ಟ ಉತ್ತರ ] 
©) | E-charging station ಪ್ರಚಾರ | ರಾಜ್ಯದ ವಿದ್ಯುತ್‌ ಸರಬರಾಜು ಕಂಪನಿಗಳು £-charging 


ಮಾಡಲು 


ಕಡೆ ಜಾರ್ಜಿಂಗ್‌ 


"| ಜಿಲ್ಲಾಪಾರು --- -- 
ನೀಡುವುದು) 


ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 
ಹಾಗೂ 2023ರ ಒಳಗೆ ಎಷ್ಟು 
ಸ್ಟೇಷನ್‌!" 
ಸ್ಥಾಪಿಸಲು ಸಾಭ್ಯವಾಗುತ್ತಿದೆ; 
“ಮಾಹಿತಿ 


| ರಾಜ್ಯಗಳ ರಾಜ್ಯ: ನೋಡಲ್‌ ಏಜೆನ್ಸಿಗಳನ್ನು ಒಳಗೊಂಡಂತೆ 


stationಗೆ ಸಂಬಂಧಿಸಿದಂತೆ ಪ್ರಚಾರ ಮಾಡಲು ಹಾಗೂ ವಿದ್ಯುತ್‌ 
ವಾಹನಗಳ ಬಗ್ಗೆ ಅರಿವು ಮೂಡಿಸಲು ಕೈಗೊಂಡಿರುವ ಕ್ರಮಗಳ 
ವಿವರಗಳು ಈ ಕೆಳಗಿನಂತಿವೆ: 


ದಿನಪತ್ರಿಕೆಗಳಲ್ಲಿ, ಕಂಪನಿಯ ವೆಬ್‌-ಸೈಟ್‌, ಸಾಮಾಜಕ 
ಜಾಲತಾಣಗಳಲ್ಲಿ. ಆಕಾಶವಾಣಿಯಲ್ಲಿ ... ಮಾಹಿತಿಯನ್ನು 
ಪುಕಟಿಸಲಾಗಿರುತ್ತದೆ. 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯು ರಾಜ್ಯ | 


ನೋಡೆಲ್‌ ಏಜಿನ್ಸಿಯಾಗಿದ್ದು, Bureau of Energy. Efficiency-{BEE). |. 
"| ಸಹಯೋಗದೊಂದಿಗೆ “ದಿನಾಂಕ:13.07.2021 


ರಂದು ರಾಜ್ಯ 
ಸರ್ಕಾರದ ಇಲಾಖೆಗಳಾದ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, 
ಸಾರಿಗೆ ಇಲಾಖೆ, ಕೆಎಸ್‌ಆರ್‌ಟಿಸಿ, ಬಿಎಂಟಿಸಿ, ಬಿಎ೦ಲಆರ್‌ಸಿಎಲ್‌, 
KREDL, ಕರ್ನಾಟಿಕ ಡಿಸ್ಕಾಂಗಳು ಇತ್ಯಾದಿ, ಹಾಗೆಯೇ ದೇಶದ ಇತರ 


ಮೊದಲ ರಾಜ್ಯ ಮಟ್ಟದ 6೦ £&£€TRC ಪೆಬಿನಾರ್‌ ಅನ್ನು: 
ನಡೆಸಿತು. 


ದಿನಾಂಕ 18.09.2021ರಂದು ವಿದ್ಯುತ್‌ ವಾಹನ ಹಾಗೂ 
ಚಾರ್ಜಿಂಗ್‌ ಮೂಲಸೌಕರ್ಯ ಪಾಲುದಾರೆರಾದ ಸರ್ಕಾರಿ 
ಇಲಾಖೆಗಳು, ಉತ್ಪಾದಕರು, ನಿರ್ವಾಹಕರು, ನಿವಾಸಿಗಳ ಕಲ್ಯಾಣ 
ಸಂಘಗಳು ಟ್ಯಾಕ್ಸಿ ಆಪರೇಟರ್ನಳು ಮುಂತಾದವರನ್ನು 
ಒಳಗೊಂಡಂತೆ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಮಾನ್ಯ 
ಇಂಧನ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ' 


2018 ರಿಂದ ಇಲ್ಲಿಯವರೆಗೆ ಬೆವಿಕಂ ವತಿಯಿಂದ 10 ಚಾರ್ಜಿಂಗ್‌ 
ಪಾಯಿಂಟ್‌ಗಳನ್ನು ಹಾಗೂ ಸಾರಿಗೆ ಇಲಾಖೆ, ವತಿಯಿಂದ ರೂ.4 
ಕೋಟಿ ಅನುದಾನದಲ್ಲಿ 74 ಕೇಂದ್ರಗಳಲ್ಲಿ 126 ಚಾರ್ಜಿಂಗ್‌ 
ಪಾಯಿಂಟ್‌ಗಳನ್ನು ಒಳಗೊಂಡಂತೆ ಒಟ್ಟಾರೆ 136 ಚಾರ್ಜಿಂಗ್‌ 
ಪಾಯಿಂಟ್‌ಗಳನ್ನು ಬೆಂಗಳೂರು ನಗರದಲ್ಲಿ ಸ್ಥಾಪಿಸಲಾಗಿದೆ. 


ಭಾರತ ಸರ್ಕಾರದ ಫೇಮ್‌-2 ಯೋಜನೆಯಡಿ ರಾಜ್ಯಕ್ಕೆ 172 
ಹಾಗೂ ಅದರಲ್ಲಿ ಬೆಂಗಳೂರು ನಗರಕ್ಕೆ 152, ಮಂಗಳೂರು ನಗರಕ್ಕೆ 
10 ಮತ್ತು ಕಲಬುರ್ಗಿ ನಗರಕ್ಕೆ 10 ವಿದ್ಯತ್‌ ವಾಹನ ಜಾರ್ಜಿಂಗ್‌ 
ಕೇಂದ್ರಗಳನ್ನು ಸ್ಥಾಪಿಸಲು ಅಮಹಖೋದನೆ ನೀಡಿದೆ. 


1 ಮುಂದುವರೆದು, 17: ಬೆಸ್ಕಾಂ ಸ್ಥಳಗಳಲ್ಲಿ ರಾಜ್ಯದ ಹೆದ್ದಾರಿಗಳಲ್ಲಿ 


ಆ) | 


KA 


ಇಲಿ ಚಾರ್ಜಿ೦ಗ್‌ 'ತೇಲದ್ರಗಳನ್ನು. ಸ್ಕಾಪಿಸಲು. Energy Een 
| Services Limited (EES) ಗೆ ಬಿಪಿ ಗೆ ನೀಡಿದೆ 


ಕರ್ನಾಟಕ ಸರ್ಕಾರವು ತನ್ನ 2021-22 ರ ಬಜೆಟ್‌ ನಲ್ಲಿ ಪಿಪಿಪಿ: 

| | ಆಧಾರದ ಮೇಲೆ ರಾಜ್ಯದಲ್ಲಿ 1000 ಇವಿ ಚಾರ್ಜಿಂಗ್‌ ಕೇಂದ್ರಗಳನ್ನು | 
| ಸ್ಥಾಪಿಸುವುದಾಗಿ ಘೋಷಿಸಿದೆ. ಬೆಸ್ಯಾಂ ರಾಜ್ಯ ನೋಡಲ್‌ | 
" ಐಜೆಲಿ, ಯಾಗಿದ್ದು 1190 ಚಾರ್ಜಿಂಗ್‌ ಕೇಂದ್ರಗಳನ್ನು ಸ್ಥಾಪಿಸಲು ' 
ಶ್ರಿಯಾ ಯೋಜನೆ ಮತ್ತು ಪ್ರಮಾಣಿತ ಬಿಡ್ಡಿಂಗ್‌ ದಾಖಲೆಗಳನ್ನು ' 
i "ಸಿದ್ಧಪಡಿಸಿದೆ. ಸದರಿ ಚಾರ್ಚಿ೦ಗ್‌ ಕೇಂದ್ರಗಳನ್ನು ಸ್ಥಾಪಿಸಲು ಸ್ಮಭ ! 


N ! ಗುರುತಿಸಲು ಸರ್ಕಾರದ ವತಿಯಿಂದ ಎಲ್ಲಾ ಇಲಾಖೆಗಳಿಗೆ : 


| ಹಲ್ಲಾದಿಕಾರಿಗಳಿಗೆ ಸೂಚನೆಗಳನ್ನು ಜಾರಿಗೊಳಿಸಿದ್ದು, : 

' ಇಲ್ಲಿಯವರೆಗೂ 645 ಸ್ಥಳಗಳನ್ನು ರಾಜ್ಯಾದ್ಯಲತ ! 

: ಗುರುತಿಸಲಾಗಿದ್ದು, ಜಿಲ್ಲಾವಾರು ಮಾಹಿತಿಯನ್ನು ' 

| ಅನುಬಂಧದಲ್ಲಿ. ಒದಗಿಸಲಾಗಿದೆ. 

— A ಲ I~ 

' ಯೋಜನೆಗೆ ಕೇಂದ್ರದಿಂದ: ಭಾರತ ಸರ್ಕಾರದ ಫೇಮ್‌-2 ಯೋಜನೆಯಡಿ ಇವಿ; 

| ಅನುದಾನ ಬಿಡುಗಡ : ಚಾರ್ಜಿಂಗ್‌ ಕೇಂದ್ರಗಳನ್ನು ಸ್ಥಾಪಿಸಲು. ಬೃಹತ್‌ ಸೈಗಾರಿಕಗಳ | 
ಆಗಿದೆಯೇ; ಅದನ್ನು ಯವ | ಇಲಾಖೆ, ಭಾರತ ಸರ್ಕಾರ' ರವರು 'ಸಾರ್ವಜವಿಕ -ಉದ್ಯಮ 

ರೀತಿ ಎಷ್ಟು ವಲಯಗಳ ಸಂಸ್ಥೆಗಳನ್ನು ಗುರುತಿಸಿ ಅವುಗಳಿಗೆ ನೇರವಾಗಿ 


i : ಪರಿಣಾಮಕಾರಿಯಾಗಿ ಬಳಕೆ: " ಅನುದಾನ ಬಿಡುಗಡೆ ಮಾಡಲು ) ಕ್ರಮ ಕಗೂಂಡಿದ. 
j | ಮಾಡಲಾಗುತ್ತಿ ದೆ2 | 


ಸಂಖ್ಯೆ: ಇಎನ್‌ 72 ಇಬಿಎಸ್‌ 2022 


(ವಿ RN 


ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತ ಸಚಿವರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 17738, ಅಮಬಂಧ: 


Minimum number of locations (district-wise) to be identified for setting up EV 
Charging Stations (EVCS) 


ಚಾರ್ಜಿಂಗ್‌ ಕೆಂದ್ರಗಳ ಸಂಖ್ಯೆ 
ಕುಮ ಜಿಲೆ 2022ರಲ್ಲಿ 2022ರಲ್ಲಿ ಒಟ್ಟಿ 
ಸಂಖ್ಯೆ 2018ರಲ್ಲಿ | 2019ರಲ್ಲಿ ಫಘೇಮ್‌-2 ಪಿಪಿಪಿ ಕೇಂದ್ರಗಳು 
ಸ್ಥಾಪಿಸಿದ್ದು | ಸ್ಥಾಪಿಸಿದ್ದು | ಯೋಜನೆಯಡಿ | ಮಾದರಿಯಲ್ಲಿ 
ಪ್ರಸ್ತಾಪಿಸಿದ್ದು | ಪ್ರಸ್ತಾಪಿಸಿದ್ದು 
ಬೆಂಗಳೂರು 376 
1 ನಗರ : Ws 70 152 150 ? 
ಬೆಂಗಳೂರು 
2 ಗ್ರಾಮಾಂತರ 75 75 
3 ತುಮಕೂರು 75 75 
4 ರಾಮನಗರ 20 y 20 
5 ಕೋಲಾರ" 20 20 
6 [ಚಿಕ್ಕಬಳ್ಳಾಪುರ 20 20 
7 ಚಿತ್ರದುರ್ಗ 20 20 
8 ನ್‌ದಾಚರಾಗೆರ ನ್‌್‌ ರಾತಾ ನಾ ನ್‌್‌ ನಾ ಲಾ ರ್‌ ನ್‌್‌ 
9 ಧಾರವಾಡ 75 75 
10 ಹಾವೇರಿ 20 20 
11 ಬೆಳಗಾವಿ 75 75 
12 ಗದಗ 20 20 
13 | ವಿಜಯಪುರ 20 20 
14 | ಬಾಗಲಕೋಟೆ 20 20 
15 | ಉತ್ತರಕನ್ನಡ. 20 20 
16 | ಶಿವಮೊಗ್ಗ 75 75 
17 | ಉಡುಪಿ 20 20 
18 | ದಕ್ಷಿಣಕನ್ನಡ 10 75 85 
19 ಚಿಕ್ಸ್‌ಮಗಳೂರು 20 20 
30: | ಹಾಸನ" | - _ 20 20] 
21 | ಮೈಸೂರು 75 75 
22 ಕೊಡಗು 20 20 
23 | ಚಾಮರಾಜನಗರ! 20 20 
24 | ಮಂಡ್ಯ 20 20 
25 ಬೀದರ 20 20 
26 ಕಲಬುರ್ಗಿ 10. 20 30 
27 | ರಾಯಚೂರು 20 20 
28 | ಯಾದಗಿರಿ 20 20 
23 | ಬಳ್ಳಾರಿ 20 20 
30 | ವಿಜಯನಗರ 20 20 
31 | ಕೊಪ್ಪಳ 20 20 
ಒಟ್ಟಿ 70 172 1190 1436 


04 


